CPMG/ KA/ BG-GPO/13/2003-2005 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಜನವರಿ ೨೦, ೨೦೦೫ (ಪುಷ್ಕ ೩೦, ಶಕ ವರ್ಷ ೧೯೨೬) ಸಂಚಿಕೆ ೩ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 751 ಎಂಎಸ್‌ಎಸ್‌ 2004, ಬೆಂಗಳೂರು, ದಿನಾಂಕ: 11ನೇ ಜನವರಿ, 2005 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಈ ಕೆಳಕಂಡ ಹಿರಿಯ ತಜ್ಞ ವೃಂದದ ವೈದ್ಯಾಧಿಕಾರಿಗೆ ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 60 ರನ್ವಯ ಅವರಿಗಿಂತ ಕಿರಿಯ ನೌಕರರಾದ ಡಾ: ಎಸ್‌.ಎಸ್‌. ಜವಳಿ ಇವರು ಮುಂಬಡ್ತಿ ಪಡೆದ 
ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ಸಹ ನಿರ್ದೇಶಕರ ಹುದ್ದೆಗೆ ವೇತನ ಶ್ರೇಣಿ ರೂ.10,620-260-10,880- 
320-13,440-380-14,960ರಲ್ಲಿ ಪದೋನ್ನತಿ ನೀಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ಅವರ ಹೆಸರಿನ ಮುಂದೆ 
ನಮೂದಿಸಿರುವ ಹುದ್ದೆಗೆ ನೇಮಕ ಮಾಡಲಾಗಿದೆ. 

















ಕ್ರಮ ಹೆಸರು, ಪದನಾಮ ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಪದೋನ್ನತಿ ನೀಡಿ ನೇಮಕ ಮಾಡಿರುವ ಸ್ಥಳ 

ಸಂಖ್ಯೆ 

1. ಡಾ: ಎಂ.ಜಿ. ಪ್ರಸಾದ್‌, ಅಧೀಕ್ಷಕರು, ಸಹನಿರ್ದೇಶಕರು (ಆರ್‌ಸಿಹೆಚ್‌), ಆಕುಕ ಸೇವೆಗಳ 
ಕುಷ್ಠರೋಗ ನಿವಾರಣಾ ಆಸ್ಪತ್ರೆ, ಮಾಗಡಿ ರಸ್ತೆ, ಬೆಂಗಳೂರು. ನಿರ್ದೇಶನಾಲಯ, ಬೆಂಗಳೂರು. 








ಮೇಲ್ಕಂಡ ಅಧಿಕಾರಿಯು ಸ್ಥಳನಿಯುಕ್ತಿ ಮಾಡಿರುವ ಹುದ್ದೆಗೆ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರವನ್ನೊಳಗೊಂಡಂತೆ 
ಸಂಬಂಧಪಟ್ಟವರೆಲ್ಲರಿಗೂ ಪ್ರಭಾರ ವರ್ಗಾವಣೆ ಪತ್ರವನ್ನು ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಎಸ್‌. ಜಗದೀಶಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 45 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


HIGH COURT OF KARNATAKA 
NOTIFICATION 
No. GOB (1) 373/ 2004, Bangalore, Dated: 30" December, 2004 

In partial modification of the High Court Notification No. GOB (1) 373/ 2004, Dated:15.12.2004, in 
Part-l thereof, and in exercise of the powers conferred by Clause (a) and (b) of Sub-Section (3) of Section 
28 of the Karnataka Civil Court Act, 1964 (Karnataka Act No.21/ 1964), the High Court of Karnataka 
hereby designates the District Judges/ Civil Judges mentioned in Column No.2 of the table below, as the 
Vacation Judges, for the duration of adjournment of District Courts mentioned in Column No.3 for the 
period of Winter Vacation of 2004, noted in Column No.4. 


(೨೫) 


ತಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ಭಾಗ - ೨ 












































TABLE 
Sl. Designation District Court Period 
No. From To 
1 2 3 4 
1. Prl. Civil Judge (Sr.Dn.) and CJM, Bijapur. Bijapur 20.12.2004 31.12.2004 
2 District and Sessions Judge, Haveri. Haveri 20.12.2004 23.12.2004 
till 5.45 pm 
3. Civil Judge (Sr.Dn.) and CJM, Haveri. Haveri 23.12.2004 31.12.2004 
from 5.45 pm 

BY ORDER OF THE HIGH COURT, 

PR.32 R.B. BUDIHAL 


REGISTRAR (JUDICIAL). 


HIGH COURT OF KARNATAKA 
NOTIFICATION 
No. GOB(I) 16(117)/ 2003, Bangalore, Dated: 5" January, 2005 

Sri J.R. Mendonca, Civil Judge (Jr.Dn.) and JMFC, Kudligi is permitted to surrender 30 days of 
Earned leave from 01.04.2004 to 30.04.2004 (bdi) for the block period of 2003-04. 

The Officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
R. RANGASWAMY 
P.R. 33 ASSISTANT REGISTRAR. 


HIGH COURT OF KARNATAKA 
NOTIFICATION 
No. GOB(l) 14(165)/ 2003, Bangalore, Dated: 6" January, 2005 

Sri V.G. Bhopaiah, Presiding Officer, Fast Track Court, Chamarajanagar is permitted to surrender 
30 days of Earned leave from 01.09.2004 to 30.09.2004 (bdi) for the block period of 2003-04. 

The Officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
R. RANGASWAMY 
P.R. 34 ASSISTANT REGISTRAR. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 162 SFP 2004, Bangalore, Dated:13" December, 2004 
The Services of Sri Vipin Singh, IFS, (KN-98), Deputy Conservator of Forests, Karnataka State 
Remote Sensing Application Centre, Bangalore, are withdrawn from Information Technology Department 
and his services are placed at the disposal of Commerce and Industries Department, Bangalore with 
immediate effect and until further orders for posting him as Managing Director, Government Tool Room & 
Training Centre (GTTC), Bangalore on deputation basis in the existing vacancy. 
The terms and conditions of deputation will be issued separately. 
By Order and in the name of the Governor of Karnataka, 
K. SUDHAKARA SHETTY 
P.R. 35 Under Secretary to Government, 
Department of Personnel and Administrative Reforms (Services-l). 
NOTIFICATION 
No. DPAR 694 SAS 2004, Bangalore, Dated:1° January, 2005 
Sri Darpan Jain, IAS (KN 2001), Officer on Special Duty (Budget), Finance Department, 
Bangalore is promoted to officiate in the Senior time scale of IAS viz. Rs. 10650-325-15850 with 
immediate effect and he is posted until further orders as Deputy Secretary to Government-lll, Finance 
Department, Bangalore in the existing vacancy by reviving the cadre post. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ಜಿ 





Smt Ekrup Caur, IAS (KN 2001), Assistant Commissioner, Sakleshpur Sub-Division, Sakleshpur 
is promoted to officiate in the senior time scale of IAS viz. Rs. 10650-325-15850 with immediate effect 
and she is posted until further orders as Senior Assistant Commissioner, Sakleshpur Sub-Division, 
Sakleshpur in the upgraded post. 

Dr. J. Ravishankar, IAS (KN 2001), Assistant Commissioner, Shimoga Sub-Division, shimoga is 
promoted to officiate in the senior time scale of IAS viz. Rs. 10650-325-15850 with immediate effect and 
he is posted until further orders as Senior Assistant Commissioner, Shimoga Sub-Division, Shimoga in 
the upgraded post. 

By Order and in the name of the Governor of Karnataka, 
K. SUDHAKARA SHETTY 
P.R. 36 Under Secretary to Government, 
Department of Personnel and Administrative Reforms (Services-l). 


NOTIFICATION 
No. DPAR 631 SAS 2004, Bangalore, Dated:13" December, 2004 

The Services of Sri T.R. Raghunandan, IAS, (KN 1983), Secretary to Government, (Panchayat 
Raj) Rural Development and Panchayat Raj Department, Bangalore are placed at the disposal of 
Government of India, Department of Personnel and Training, New Delhi until further orders, to appoint 
him as Joint Secretary, in the Ministry of Panchayat Raj, New Delhi, on Central deputation basis. 

This issues in pursuance of the communication No.9/27/2004-EO(SM-1), Dated: 09.12.2004 of 
the Government of India, Department of Personnel and Training, New Delhi. 


By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
Department of Personnel and Administrative Reforms (Services-l). 


NOTIFICATION 
No. DPAR 470 SAS 2004, Bangalore, Dated:10" December, 2004 

Shri A.K. Agarwal, IAS, (KN 70), Commissioner, Bangalore Metropolitan Regional Development 
Authority, Bangalore, is promoted to officiate in the above Super Time Scale of IAS carrying the pay scale 
of Rs. 26000/- (fixed) with immediate effect and his services are continued to be placed at the disposal of 
Urban Development Department for being posted as Additional Chief Secretary to Goverment and 
Commissioner, Bangalore Metropolitan Regional Development Authority, Bangalore in the upgraded post. 

Government declare under Rule 9 of IAS (Pay) Rules, 1954, that the post of Additional Chief 
Secretary and Commissioner Bangalore Metropolitan Regional Development Authority, Bangalore is 
equivalent in status and responsibilities to the cadre post of Additional Chief Secretary to Government, 
Bangalore in the Above Supertime Scale of IAS as included in the Schedule III-A to the said Rules. 


P.R. 37 


By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
Department of Personnel and Administrative Reforms (Services-l). 


NOTIFICATION 
No. DPAR 152 SFP 2004, Bangalore, Dated:3"° January, 2005 
Sri Ashok B. Basarkod, IFS, (KN-95), Deputy Conservator of Forests, Belgaum Division, 
Belgaum, is transferred with immediate effect and posted until further orders as Deputy Conservator of 
Forests, Gadag Division, Gadag vice Sri Vijay Mohan Raj, IFS transferred. 


P.R. 38 


By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
Department of Personnel and Administrative Reforms (Services-l). 


P.R. 39 


೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ಭಾಗ - ೨ 





NOTIFICATION 
No. DPAR 159 SFP 2004, Bangalore, Dated:28" December, 2004 

Dr. D.S. Ravindran, IFS (KN-86), Conservator of Forests, waiting for posting, is posted with 
immediate effect and until further orders as Conservator of Forest, Watershed Development Board, 
Bangalore, in the existing vacancy. 

By Order and in the name of the Governor of Karnataka, 
K. SUDHAKARA SHETTY 
P.R.40 Under Secretary to Government, 
Department of Personnel and Administrative Reforms (Services-l). 


NOTIFICATION 
No. DPAR 371 SAS 2003, Bangalore, Dated:23"° December, 2004 

The Services of Ms. Anita Kaul, IAS, (KN-79), Director General (Administrative Reforms and 
Training), ATI, Mysore are placed at the disposal of Government of India, Department of Personnel and 
Training, New Delhi until further orders to appoint her as Secretary, NCERT, in the Department of 
Secondary and Higher Education on contained deputation. 

This issues in pursuance of the Communication No. 4/25/2004-EO (SM-1). Dated:15.12.2004 of 
the Government of India, Department of Personnel and Training, New Delhi. 


By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
Department of Personnel and Administrative Reforms (Services-). 


NOTIFICATION 
No. DPAR 11 SFP 2004, Bangalore, Dated:28"" December, 2004 

Sri Avani Kumar Varma, IFS, (KN-74), Additional Principal Chief Conservator of Forests, and 
Chief Executive Officer, Karnataka Lake Development Authority, Bangalore, is promoted to officiate in the 
rank of Principal Chief Conservator of Forests, carrying the above Supertime Scale of Pay of IFS viz., Rs. 
24050-650-26000 with effect from the afternoon of 31.12.2004 and he is posted until further orders as 
Principal Chief Conservator of Forests and Managing Director, Karnataka Forest Development 
Corporation Ltd., Bangalore vice Sri M.V. Mulimani, IFS retiring. 

Sri Brij Kishore Singh, IFS (KN-76), Chief Conservator of Forests, Western Ghats Project, 
Bangalore is promoted to officiate in the rank of Additional Principal Chief Conservator of Forests, 
carrying the above Supertime Scale of pay of IFS viz. Rs. 22400-525-24500 with effect from the 
afternoon of 31.12.2004 and he is posted until further orders as Additional Principal Chief Conservator of 
Forests, and Chief Executive Officer, Karnataka Lake Development Authority, Bangalore, vice Sri Avani 
Kumar Varma, IFS, being promoted. 


P.R. 41 


By Order and in the name of the Governor of Karnataka, 
K. SUDHAKARA SHETTY 
P.R. 42 Under Secretary to Government, 
Department of Personnel and Administrative Reforms (Services-l). 


NOTIFICATION 
No. DPAR 152 SFP 2004, Bangalore, Dated:1° January, 2005 

Sri Chellam Swamy Raju, IFS, (KN-79), Chief Conservator of Forests, (Communication and 
Information) Bangalore, is transferred with immediate effect and his services are placed at the disposal of 
Planning Department until further orders to post him as secretary, Hyderabad-Karnataka Area 
Development Board, Gulbarga, vice Sri V.P. Hiremath, IFS, transferred. 

Sri A.C. Keshvamurthy, IFS, (KN-88) Silviculturist, South Zone, Madikeri, is transferred with 
immediate effect and posted until further orders as Silviculturist, Central Zone, Bangalore in the existing 
vacancy. 

Smt. Anitha S. Arekal, IFS, (KN-89), Deputy Conservator of Forests, Wild life Division, Karkala, is 
transferred with immediate effect and posted until further order as Deputy Conservator of Forests, PMU 
Training Centre Dharwad, in the existing vacancy. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ೨೯ 





Sri 5. Shanthappa, IFS, (KN-90) Deputy Conservator of Forests, Zilla Panchayat, Mandya, is 
transferred with immediate effect and posted until further orders as Deputy Conservator of Forests, 
Tumkur Division, Tumkur, in the existing vacancy. 

Sri Brijiesh Kumar, IFS, (KN-92) Deputy Conservator of Forests, under orders of transfer as 
Deputy Conservator of Forests, Karnataka Renewable Energy Development Limited, Bangalore is posted 
with immediate effect and until further orders as Deputy Conservator of Forests, Belgaum Division, 
Belgaum, vice Sri Ashok B. Basarkod, IFS transferred. 

Sri R. Raju, IFS, (KN-92) Deputy Conservator of Forests, waiting for posting, is posted with 
immediate effect and until further orders as Deputy Conservator of Forests, Wild life Division, 
Chamarajanagar vice Sri Brijesh Kumar Dikshit, IFS, transferred. 

Sri Vijay Mohan Raj, IFS, (KN-95) Deputy Conservator of Forests, Gadag Division, Gadag, is 
transferred with immediate effect and posted until further orders as Deputy Conservator of Forests, Sirsi 
Division, Sirsi in the existing vacancy. 

Sri. Anil Kumar Ratan, IFS, (KN-96) Deputy Conservator of Forests, waiting for posting, is posted 
with immediate effect and until further orders as Deputy Conservator of Forests, Raichur Division, Raichur 
in the existing vacancy. 

Sri K.D. Udapudi, IFS, Deputy Conservator of Forests, waiting for posting, is posted with 
immediate effect and until further orders as Deputy Conservator of Forests, Bagalkote Division, Bagalkote 
in the existing vacancy. 

The orders issued in Govt. Notification No. DPAR 33 SFP 2004 Dated: 09.09.2004, posting Sri 
Brijesh Kumar, IFS, (KN-92), as Deputy Conservator of Forests, Karnataka Renewable Energy 
Development Limited, Bangalore, stands cancelled. 


By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
Department of Personnel and Administrative Reforms (Services-l). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 225 ಆಸೇವ 2004, ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್‌, 2004 
ವಿಶೇಷ ಭೂಸ್ವಾಧೀನಾಧಿಕಾರಿ, ಹೇಮಾವತಿ ಜಲಾಶಯ ಯೋಜನೆ-2, ಹಾಸನ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. 
(ಕಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ಟಿ. ಮಲ್ಲಪ್ಪ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ಸಹಾಯಕ ಆಯುಕ್ತರು (ಅನಧಿಕೃತ ಕಟ್ಟಡಗಳ ನಿರ್ಮಾಣ ತಡೆ), ಬೆಂಗಳೂರು-ಖಾಲಿ ಹುದ್ದೆಗೆ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 46 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


P.R. 43 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 235 ಆಸೇವ 2004, ಬೆಂಗಳೂರು, ದಿನಾಂಕ: 24ನೇ ಡಿಸೆಂಬರ್‌, 2004 

ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ಎಸ್‌.ಕೆ. ಲಕ್ಷ್ಮಣ್‌, ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಂಗಳೂರು-ಮೈಸೂರು 
ಇನ್‌ಫ್ರಾಸ್ಟ್ರಕ್ಚರ್‌ ಕಾರಿಡಾರ್‌ ಪ್ರಾಜೆಕ್ಟ್‌ (ಬಿ.ಎಂ.ಐ.ಸಿ.ಪಿ) ಬೆಂಗಳೂರು-ಖಾಲಿ ಹುದ್ದೆಗೆ ನೇಮಕ ಮಾಡಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು 
ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 47 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2. 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 459 ಆಸೇಇ 2004, ಬೆಂಗಳೂರು, ದಿನಾಂಕ: 29ನೇ ಡಿಸೆಂಬರ್‌, 2004 
ಡಾ: ವಿಜಯಕುಮಾರ್‌ ಎನ್‌. ತೋರಗಲ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪವಿಭಾಗಾಧಿಕಾರಿ, ಬೆಳಗಾಂ 
ಉಪವಿಭಾಗ, ಬೆಳಗಾಂ ಇವರು, ದಿನಾಂಕ: 30.09.2004 ರಿಂದ 17.12.2004 ರವರೆಗೆ ಕಳೆದ ಅವಧಿಯನ್ನು ಈ ಕೆಳಕಂಡಂತೆ ಸಕ್ರಮಗೊಳಿಸಿ 
ಆದೇಶಿಸಿದೆ. 


೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ಭಾಗ - ೨ 








| 30.09.2004 ರಿಂದ 15.12.2004ರವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 8(15) (ಎಫ್‌) ರ ಪ್ರಕಾರ 
ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿ. 





Il. 16.12.2004 ರಿಂದ 17.12.2004 ರವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 76ರ ಪ್ರಕಾರ ಸೇರುವಿಕೆ 
ಕಾಲ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 48 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 752 ಸೆಅಸೆ 2004, ಬೆಂಗಳೂರು, ದಿನಾಂಕ: 28ನೇ ಡಿಸೆಂಬರ್‌, 2004 

ಶ್ರೀ ಅಭಿಜಿತ್‌ದಾಸಗುಪ್ತ, ಐಎಎಸ್‌, ಮುಖ್ಯ ಚುನಾವಣಾಧಿಕಾರಿ ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಿಆಸುಇ (ಚುನಾವಣೆಗಳು), 
ಬೆಂಗಳೂರುರವರಿಗೆ ಸಕ್ಸಮ ಪ್ರಾಧಿಕಾರದಿಂದ ಸಾಂದರ್ಭಿಕ ರಜೆಯನ್ನು ಮಂಜೂರಾತಿ ಪಡೆಯುವ ಷರತ್ತಿಗೊಳಪಟ್ಟು 2002-2003ರ ವಿಸ್ತರಿಸಿದ ಬ್ಲಾಕ್‌ 
ಅವಧಿಯಲ್ಲಿ ಅವರ ಸ್ವಗ್ರಾಮವಾದ ಕೋಲ್ಕತ್ತಾಗೆ 2004ನೇ ಡಿಸೆಂಬರ್‌ನಲ್ಲಿ ಹೋಗಿಬರಲು ಕೇಂದ್ರ ನಿಯಮದಡಿ ಸ್ವಗ್ರಾಮ ಪ್ರಯಾಣ 
ರಿಯಾಯಿತಿಯನ್ನು ಮಂಜೂರು ಮಾಡಲಾಗಿದೆ. 

ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಮಂಜೂರು ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 49 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 21 ಆಸೇನಿ 2004, ಬೆಂಗಳೂರು, ದಿನಾಂಕ: 28ನೇ ಡಿಸೆಂಬರ್‌, 2004 
ದಿನಾಂಕ: 08.10.2003ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 20 ಆಸೇನಿ 2003ರ ರೀತ್ಯ ದಿನಾಂಕ: 31.10.2004ರಂದು 58 ವರ್ಷಗಳ 
ವಯೋಮಿತಿ ಮೇರೆಗೆ ನಿವೃತ್ತಿ ಹೊಂದಿದ ಶ್ರೀ ಟಿ.ಡಿ. ಅಭಯ್‌ಕುಮಾರ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರಿಗೆ ಸುತ್ತೋಲೆ ಸಂಖ್ಯೆ: ಆಇ 
15 ಎಸ್‌ಆರ್‌ಎಸ್‌ 97 ದಿನಾಂಕ: 20.09.1997ರನ್ವಯ ನಿವೃತ್ತಿ ಹೊಂದಿದ ದಿನಾಂಕದವರೆಗೆ ಲಭ್ಯವಿರುವ ಗಳಿಕೆ ರಜೆಯನ್ನು ಗರಿಷ್ಟ 240 ದಿನಗಳ 
ಮಿತಿಗೊಳಪಟ್ಟು (ಎರಡು ನೂರು ನಲವತ್ತು ದಿನಗಳು ಮಾತ್ರ) ಕರ್ನಾಟಕ ನಾಗರೀಕ ಸೇವಾ ನಿಯಮ 118-ಎ (1ನಿಯಮದಡಿ ಹಾಗೂ 
ಉಪನಿಯಮ (2)ರ ವ್ಯಾಪ್ತಿಗೊಳಪಟ್ಟು ನಗದೀಕರಣಗೊಳಿಸಲು ಮಂಜೂರಾತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 50 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 172 ಸೇಇಮು 2004, ಬೆಂಗಳೂರು, ದಿನಾಂಕ: 30ನೇ ಡಿಸೆಂಬರ್‌, 2004 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 172 ಸೇಇಮು 2004 ದಿನಾಂಕ: 28.12.2004ರಲ್ಲಿ ಮುಖ್ಯ ಇಂಜಿನಿಯರ್‌, ನೀರಾವರಿ (ದಕ್ಷಿಣ) 
ಮೈಸೂರು ಹುದ್ದೆಗೆ ವರ್ಗಾವಣೆ ಹೊಂದಿರುವ ಶ್ರೀ ವಿ. ಲಿಂಗರಾಜಯ್ಯ, ಮುಖ್ಯ ಇಂಜಿನಿಯರ್‌, ಹೇಮಾವತಿ ಯೋಜನಾ ವಲಯ, ಗೊರೂರು 
ಇವರ ವರ್ಗಾವಣೆಯನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಡೆಹಿಡಿಯಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 51 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 358 ಸಅರ 2004, ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌, 2004 
ಶ್ರೀ ಆರ್‌.ಎಸ್‌. ಹುಚ್ಚಾಚಾರಿ, ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ ಇವರಿಗೆ 2003-2004ನೇ ಬ್ಲಾಕ್‌ ಅವಧಿಯಲ್ಲಿ ದಿನಾಂಕ: 
20.11.2004ರಂದು 30 ದಿನಗಳ ಗಳಿಕೆ ರಜೆ ನಗದೀಕರಣವನ್ನು ಮಂಜೂರು ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 52 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ೩೧ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 180 ಸಅಸೇ 2004, ಬೆಂಗಳೂರು, ದಿನಾಂಕ: 3ನೇ ಜನವರಿ, 2005 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿರುವ ಕೆಳಕಂಡ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ರೂ.10620-14960ರ ವೇತನ ಶ್ರೇಣಿಯ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಯಲ್ಲಿ ಸ್ಥಾನಪನ್ನ ಬಡ್ತಿ ನೀಡಿ, 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ನೇಮಿಸಲಾಗಿದೆ. ಬಡ್ತಿ ಹೊಂದಿದ ಈ ಅಧಿಕಾರಿಗಳು ಬಡ್ತಿ ಹೊಂದಿದ ಹುದ್ದೆಗಳಲ್ಲಿ ಒಂದು 


ವಾರದೊಳಗೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 
[a] 






































ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಉಪಕಾರ್ಯದರ್ಶಿಯಾಗಿ ಬಡ್ತಿ ಮೇಲೆ ಸ್ಥಳ 
ಶ್ರೀ: ಶ್ರೀಮತಿ ನಿಯುಕ್ತಿಗೊಳಿಸಲಾದ ಹುದ್ದೆ 

1. ಸೈಯ್ಯಿದಾ ಅಫಜಲ್ಲುನ್ನೀಸಾ, ಸರ್ಕಾರದ ಉಪಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ- 
ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇಲಾಖೆ (ಕಾನೂನು ಕೋಶ) ಖಾಲಿ ಹುದ್ದೆ. 

2 ಎಂ. ವಸಂತ ಆಂತರಿಕ ಆರ್ಥಿಕ ಸಲಹೆಗಾರರು, ಸಮಾಜ ಕಲ್ಯಾಣ 
ಅಧೀನ ಕಾರ್ಯದರ್ಶಿ, ಡಿ.ಡಿ.ಪಿ.ಇ.ಆರ್‌. ಇಲಾಖೆ. ಇಲಾಖೆ- ಖಾಲಿ ಹುದ್ದೆ. 

3. ಮೊಹಮದ್‌ ಖಲೀಲುಲ್‌ ರೆಹಮಾನ್‌, ಸರ್ಕಾರದ ಉಪಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇಲಾಖೆ, (ಆಡಳಿತ ಸುಧಾರಣೆ- | ತಂತ್ರಜ್ಞಾನ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಇಲಾಖೆ- 
ಕಾರ್ಯಾಧ್ಯಯನ) ಹೊಸದಾಗಿ ಸೃಜಿಸಲಾದ ಹುದ್ದೆ. 

4. ಆರ್‌. ನಾರಾಯಣಮೂರ್ತಿ, ಅಧೀನ ಕಾರ್ಯದರ್ಶಿ, ಉನ್ನತ ಶಿಕ್ಷಣ | ಪ್ರಸಕ್ತ ಹುದ್ದೆಯಲ್ಲಿಯೇ ಮುಂದುವರೆಸಲಾಗಿದೆ. 
ಸಚಿವರ ಆಪ್ತ ಕಾರ್ಯದರ್ಶಿ. 

5. ಕೆ.ಎಲ್‌. ಜಯರಾಂ, ಆಂತರಿಕ ಆರ್ಥಿಕ ಸಲಹೆಗಾರರು, ವಾಣಿಜ್ಯ ಮತ್ತು ಕೈಗಾರಿಕೆ 
ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. ಇಲಾಖೆ- ಖಾಲಿ ಹುದ್ದೆ. 

6. ರೇವಣ್ಣಗೌಡ ವಿಶೇಷಾಧಿಕಾರಿ, ಸುವರ್ಣ ಕರ್ನಾಟಕ ಕಾರ್ಯಕ್ರಮ, ಕನ್ನಡ 
ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ. ಮತ್ತು ಸಂಸ್ಕೃತಿ ಇಲಾಖೆ- ಖಾಲಿ ಹುದ್ದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 53 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 122 ಆಸೇವ 2004, ಬೆಂಗಳೂರು, ದಿನಾಂಕ: 15ನೇ ಡಿಸೆಂಬರ್‌, 2004 

ಉಪವಿಭಾಗಾಧಿಕಾರಿ, ಬೆಳಗಾಂ ಉಪವಿಭಾಗ, ಬೆಳಗಾಂ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕೆ.ಪಿ. ಹೊನ್ನಕೇರಿ, ಕೆ.ಎ.ಎಸ್‌. 
(ಕಿರಿಯ ಶ್ರೇಣಿ) ಅಧಿಕಾರಿ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ 
ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಹಾಸನ, ಜಿಲ್ಲೆ, ಹಾಸನ ಹುದ್ದೆಗೆ- ಶ್ರೀ ಎಂ. ಅಮರನಾಥ ಸುಮತಿ ಇವರ ಸ್ಥಾನದಲ್ಲಿ ನೇಮಿಸಿದೆ. 

ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಡಾ: ವಿಜಯ ಕುಮಾರ್‌ ಎನ್‌. ತೋರಗಲ್‌ ಕೆ.ಎ.ಎಸ್‌ (ಕಿ.ಶ್ರೇ.) ಅಧಿಕಾರಿ ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪವಿಭಾಗಾಧಿಕಾರಿ, ಬೆಳಗಾಂ ಉಪವಿಭಾಗ, ಬೆಳಗಾಂ 
ಹುದ್ದೆಗೆ ಶ್ರೀ ಕೆ.ಪಿ. ಹೊನ್ನಕೇರಿ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 54 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 135 ಐಎಂಎಂ 2004, ಬೆಂಗಳೂರು, ದಿನಾಂಕ: 5ನೇ ಜನವರಿ, 2005 
ಔಷಧ ನಿಯಂತ್ರಣ ಇಲಾಖೆಯ ಶ್ರೀ ಎಸ್‌.ಹೆಚ್‌. ಆನೆಗುಂದಿ, ಉಪಔಷಧ ನಿಯಂತ್ರಕರು, ರಕ್ತನಿಧಿ ಮತ್ತು ಗುಪ್ತ ವಾರ್ತಾ ವಿಭಾಗ, 
ಹುಬ್ಬಳ್ಳಿ ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಎಂ.ಎಸ್‌. ಕುಷ್ಟಗಿ, ಉಪಔಷಧ ನಿಯಂತ್ರಕರು, ಇವರ 
ವಯೋ ನಿವೃತ್ತಿಯಿಂದ ತೆರವಾದ ಕೇಂದ್ರ ಕಛೇರಿ, ಬೆಂಗಳೂರು ಇಲ್ಲಿನ ಉಪಔಷಧ ನಿಯಂತ್ರಕರ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. ಸದರಿ 
ಅಧಿಕಾರಿಯು ವರ್ಗಾವಣೆ ಭತ್ಯೆ ಮತ್ತಿತರ ಭತ್ಯೆಗಳು ಹಾಗೂ ಸೇರುವಿಕೆ ಕಾಲಕ್ಕೆ ಅರ್ಹರಿರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚೋಮಾನಾಯಕ್‌ ಜಿ. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 55 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 221 ಆಸೇವ 2004, ಬೆಂಗಳೂರು, ದಿನಾಂಕ: 15ನೇ ಡಿಸೆಂಬರ್‌, 2004 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 82 ಆಸೇವ 2004, ದಿನಾಂಕ: 06.11.2004ರಲ್ಲಿ ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ನೀರಾವರಿ ನಿಗಮ 
ನಿಯಮಿತ, ಧಾರವಾಡ, ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಎಂ.ಎಸ್‌. ಚನ್ನಪ್ಪಗೌಡರ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರ 
ವರ್ಗಾವಣೆಯನ್ನು ರದ್ದುಪಡಿಸಿ ಮುಂದಿನ ಆದೇಶದವರೆಗೆ ಉಪಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್‌, ಬೆಳಗಾಂ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 56 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 24 ಮುನೋಸೇ() 2004, ಬೆಂಗಳೂರು, ದಿನಾಂಕ: 6ನೇ ಜನವರಿ, 2005 

ನೋಂದಣಿ ಹಾಗೂ ಮುದ್ರಾಂಕ ಇಲಾಖೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರಡಿಯಲ್ಲಿ ಹಿರಿಯ ಉಪ 
ನೋಂದಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ಅವರುಗಳ ಹೆಸರಿನ ಮುಂದೆ ತೋರಿಸಲಾಗಿರುವ ದಿನಾಂಕದಿಂದ ಜಾರಿಗೆ 
ಬರುವಂತೆ ಕರ್ನಾಟಕ ರಾಜ್ಯ ನಾಗರೀಕ ಸೇವಾ (ಆರ್‌.ಪಿ.ಪಿ. ಮತ್ತು ಪಿ.) ನಿಯಮಗಳು 1978ರ ನಿಯಮ 2 (3)ರ ಪ್ರಕಾರ ಪೂರ್ವಾನ್ವಯವಾಗಿ 
ಹಿರಿಯ ಉಪ ನೋಂದಣಾಧಿಕಾರಿ ಹುದ್ದೆಗೆ ಪದೋನ್ನತಿ ನೀಡಲಾಗಿದೆ. 
ಕ್ರ. ಸಂ. ಹೆಸರು ಮತ್ತು ಹುದ್ದೆ ಪೂರ್ವಾನ್ವಯವಾಗಿ ಪದೋನ್ನತಿ ನೀಡಿರುವ ದಿನಾಂಕ 
1. ಶ್ರೀ ಬಿ.ಸಿ. ಮಂಜುನಾಥ್‌ ದಿನಾಂಕ: 08.06.1994 
ಹಿರಿಯ ಉಪ ನೋಂದಣಾಧಿಕಾರಿ, 
ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು. 
ಚಿ ಶ್ರೀ ಬಿ.ಟಿ. ವೆಂಕಟರಾಮು, ದಿನಾಂಕ: 08.06.1998 
ಹಿರಿಯ ಉಪ ನೋಂದಣಾಧಿಕಾರಿ, 
ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು. 
3. ಶ್ರೀ ಗಂಗಾಧರಯ್ಯ, ದಿನಾಂಕ: 08.10.1999 
ಹಿರಿಯ ಉಪ ನೋಂದಣಾಧಿಕಾರಿ, ತುಮಕೂರು. 





























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಪಿ. ಮಂಜುನಾಥ 
ಪೀಠಾಧಿಕಾರಿ, 
ಪಿ.ಆರ್‌. 57 ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 346 ಸಅಸೇ 2004, ಬೆಂಗಳೂರು, ದಿನಾಂಕ: 3ನೇ ಜನವರಿ, 2005 

ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಶಾಖಾಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ 1958ರ 
ನಿಯಮ 32ರಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧೀನ ಕಾರ್ಯದರ್ಶಿ ಹುದ್ದೆಗಳಲ್ಲಿ ಸ್ವತಂತ್ರ ಪ್ರಭಾರದ ಮೇರೆಗೆ 
ಈ ಕೆಳಗಿನಂತೆ ಸ್ಥಳ ನಿಯುಕ್ತಿಗೊಳಿಸಿದೆ. ಶಾಖಾಧಿಕಾರಿ ವೃಂದದ ಕರಡು ಜೇಷ್ಠತಾ ಪಟ್ಟಿ ಮೇಲೆ ಸ್ವೀಕೃತವಾಗಿರುವ ಆಕ್ಷೇಪಣೆಗಳನ್ನು ಪರಿಶೀಲಿಸಿ 
ಜೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿದ ನಂತರ ಈ ಆದೇಶದನ್ವಯ ಸ್ಥಳನಿಯುಕ್ತಿಗೊಳಿಸಿರುವುದನ್ನು ಪುನರ್‌ ಪರಿಶೀಲಿಸಲಾಗುವುದು. ಈ 
ಅಧಿಕಾರಿಗಳು ನಿಯಮ 32ರಡಿ ಸ್ಥಳ ನಿಯುಕ್ತಿಗೊಂಡ ಹುದ್ದೆಗಳಲ್ಲಿ ಒಂದು ವಾರದೊಳಗೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 











ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ನಿಯಮ 32ರಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ: ಇಲಾಖೆ 
ಶ್ರೀ: ಶ್ರೀಮತಿ 

1. ಎಂ.ಎಸ್‌. ರುಕ್ಯೋಜಿರಾವ್‌ ಪ್ರಸಕ್ತ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಶಾಖಾಧಿಕಾರಿ, ತಹಶೀಲ್ದಾರ್‌, ಬಾಗಲಕೋಟೆ. 

2; ಸಗುಣಾಬಾಯಿ, ಅಧೀನ ಕಾರ್ಯದರ್ಶಿ, ಜನಸ್ಪಂದನಕೋಶ, ಸಿ.ಆ.ಸು.ಇ. - ಶ್ರೀ 


ಶಾಖಾಧಿಕಾರಿ, ಯೋಜನಾಧಿಕಾರಿ, ಸಮಗ್ರ ಗ್ರಾಮೀಣ ಇಂಧನ | ಎಂ.ಸಿ. ಪೂಣಚ್ಚ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 
ಕಾರ್ಯಕ್ರಮ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್‌, 
ಮಂಗಳೂರು. 

3. ಎಸ್‌. ಚಂದ್ರಶೇಖರರಾವ್‌, ಅಧೀನ ಕಾರ್ಯದರ್ಶಿ (ಕಾನೂನುಕೋಶ), ಶಿಕ್ಷಣ ಇಲಾಖೆ- ಶ್ರೀ 
ಶಾಖಾಧಿಕಾರಿ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ | ಎಲ್‌.ಎನ್‌. ಸಾಲುಂಕೆ ಇವರ ವರ್ಗಾವಣೆಯಿಂದ ತೆರವಾದ 
ಇಲಾಖೆ. ಸ್ಥಾನದಲ್ಲಿ. 




















ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ೩೩ 



























































ಕ್ರ.ಸಂ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ನಿಯಮ 32ರಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ: ಇಲಾಖೆ 
ಶ್ರೀ: ಶ್ರೀಮತಿ 
4. ಸಿ.ಡಿ. ನಾಗರಾಜು, ಅಧೀನ ಕಾರ್ಯದರ್ಶಿ, ಯೋಜನಾ ಇಲಾಖೆ- ಖಾಲಿ ಹುದ್ದೆ. 
ಶಾಖಾಧಿಕಾರಿ, 
ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನಸೇವಾ ಇಲಾಖೆ. 
5. ಎಸ್‌.ಆರ್‌. ಶಂಕರ್‌ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಶಾಖಾಧಿಕಾರಿ, ಸಿ.ಆ.ಸು.ಇ. (ಲೆಕ್ಕಪತ್ರಗಳು) ಇಲಾಖೆ- ಶ್ರೀ ಕಾಶೀನಾಥ್‌ ಪಟವಾಡಿ ಇವರ ನಿವೃತ್ತಿಯಿಂದ 
ತೆರವಾದ ಸ್ಥಾನದಲ್ಲಿ. 
6. ಬಿ. ದೇವಿಕಾ, ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ- ಶ್ರೀ 
ಶಾಖಾಧಿಕಾರಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. ಮಂಜೇಗೌಡ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 
7. ಹೆಚ್‌. ಚಂದ್ರಪ್ರಭಾ, ಅಧೀನ ಕಾರ್ಯದರ್ಶಿ (ಕಾನೂನು ಕೋಶ), ಸಿ.ಆ.ಸು.ಇ. - 
ಶಾಖಾಧಿಕಾರಿ, ನಗರಾಭಿವೃದ್ಧಿ ಇಲಾಖೆ (ಐ.ಎಫ್‌.ಎ.) ಶ್ರೀಮತಿ ಸೈಯದಾ ಅಫಜಲ್ದುನ್ನೀಸಾ ಇವರ ಬಡ್ತಿಯಿಂದ ತೆರವಾದ 
ಸ್ಥಾನದಲ್ಲಿ. 
8. ಎ. ತಾರ್ಸಿಸ್‌ ರಾಜಾಸಿಂಗ್‌, ಅಧೀನ ಕಾರ್ಯದರ್ಶಿ, ಡಿ.ಡಿ.ಪಿ.ಇ.ಆರ್‌. ಇಲಾಖೆ- 
ಶಾಖಾಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ. ಶ್ರೀ ಎಂ. ವಸಂತ ಇವರ ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ. 
9. ವಿ.ಪಿ. ಕೆರಿಮಠ್‌, ಪ್ರಸಕ್ತ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಶಾಖಾಧಿಕಾರಿ, ವಿಶೇಷ ತಹಶೀಲ್ದಾರ್‌, 
ಕೃಷ್ಣಾ ಮೇಲ್ದಂಡೆ ಯೋಜನೆ, ಇಂಡಿ. 
10. ಆರ್‌.ಎ. ಕುಲಕರ್ಣಿ, ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ. 
ಶಾಖಾಧಿಕಾರಿ, ಸಿ.ಆ.ಸು.ಇ. (ರಾ.ವಿ.ವೇ. ಶಾಖೆ) ಶ್ರೀ ಪಿ. ಕೃಷ್ಣ ಮೂರ್ತಿ ಇವರ ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ. 
11. ಡಿ.ಪಿ. ಮುರುಡಿ, ಅಧೀನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ- ಶ್ರೀ ರೇವಣ್ಣಗೌಡ, 
ಶಾಖಾಧಿಕಾರಿ, ಆರ್ಥಿಕ ಇಲಾಖೆ (ಬಂಡವಾಳ ಹೂಡಿಕೆ) ಇವರ ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ. 
12. ಜಿ.ಎಸ್‌. ಗುರುಸಿದ್ದಯ್ಯ, ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಆಡಳಿತ ಸುಧಾರಣೆ- 
ಶಾಖಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಕಾರ್ಯಾಧ್ಯಯನ) ಶ್ರೀ ಮಹಮದ್‌ ಖಲೀಲುಲ್‌ ರೆಹೆಮಾನ್‌ 
ಇವರ ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ. 
13. ನಂಜುಂಡಪ್ಪ, ಅಧೀನ ಕಾರ್ಯದರ್ಶಿ (ಕಾನೂನು ಕೋಶ), ಸಹಕಾರ ಇಲಾಖೆ- 
ಶಾಖಾಧಿಕಾರಿ, ವಸತಿ ಇಲಾಖೆ. ಖಾಲಿ ಹುದ್ದೆಯಲ್ಲಿ. 
14. ಎಸ್‌.ಬಿ. ಕೃಷ್ಣಪ್ಪನವರ್‌, ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ, ಶ್ರೀ ಕೆ.ಎಲ್‌. 
ಶಾಖಾಧಿಕಾರಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಜಯರಾಂ ಇವರ ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ. 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 
15. ಎನ್‌. ವೆಂಕಟಾಚಲಪತಿ, ಅಧೀನ ಕಾರ್ಯದರ್ಶಿ, ಆಹಾರ, ನಾಗರೀಕ ಸರಬರಾಜು ಮತ್ತು 
ಶಾಖಾಧಿಕಾರಿ, ಯೋಜನಾ ಇಲಾಖೆ. ಗ್ರಾಹಕರ ವ್ಯವಹಾರಗಳ ಇಲಾಖೆ- ಖಾಲಿ ಹುದ್ದೆಯಲ್ಲಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
Sp ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಪ್ರಯು 102 ವಾಪ್ರಸಿ 2004, ಬೆಂಗಳೂರು, ದಿನಾಂಕ: 6ನೇ ಜನವರಿ, 2005 
ಶ್ರೀ ಡಿ. ರಾಮಾನಾಯಕ್‌, ಉಪನಿರ್ದೇಶಕರು, ವಾರ್ತಾ ಇಲಾಖೆ (ಹಾಲಿ ನೇಮಕಾತಿ ನಿರೀಕ್ಷೆಯಲ್ಲಿರುವ) ರವರನ್ನು ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಆರ್‌.ಕೆ. ಶಿವರಾಂ ರವರ ಬಡ್ತಿಯಿಂದ ತೆರವಾಗಿರುವ ಉಪನಿರ್ದೇಶಕರು (ಪ್ರಕಟಣೆ) 
ಸ್ಥಳದಲ್ಲಿ ನೇಮಿಸಿ ಆದೇಶಿಸಿದೆ. 


ಪಿ.ಆರ್‌. 59 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಸ್‌. ಸೀತಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಇಲಾಖೆ. 


೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 240 ಆಸೇವ 2004, ಬೆಂಗಳೂರು, ದಿನಾಂಕ: 30ನೇ ಡಿಸೆಂಬರ್‌, 2004 

ಜಿಲ್ಲಾ ವ್ಯವಸ್ಥಾಪಕರು, ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ, ಬೆಂಗಳೂರು ಉತ್ತರ, ಬೆಂಗಳೂರು 
ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಅತೀಕ್‌ ಅಹಮದ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯಿಂದ ಹಿಂದಕ್ಕೆ ಪಡೆದು ಮುಂದಿನ ಆದೇಶದವರೆಗೆ ತೋಟಗಾರಿಕೆ ಸಚಿವರ 
ಆಪ್ತಕಾರ್ಯದರ್ಶಿಯಾಗಿ ವರ್ಗಾಯಿಸಿ ನೇಮಿಸಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿ ಯೋಜನೆ, ಬೆಂಗಳೂರು, ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ 
ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ಬಿ.ಎಂ. ವಿಜಯಶಂಕರ್‌ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರ ಆಪ್ತಕಾರ್ಯದರ್ಶಿಯಾಗಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 60 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 242 ಆಸೇವ 2004, ಬೆಂಗಳೂರು, ದಿನಾಂಕ: 30ನೇ ಡಿಸೆಂಬರ್‌, 2004 

ಉಪಕಾರ್ಯದರ್ಶಿ (ಹಣಕಾಸು), ಕರ್ನಾಟಕ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿ ಯೋಜನೆ, ಬೆಂಗಳೂರು, ಹುದ್ದೆಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಶ್ರೀ ಆರ್‌.ಆರ್‌. ಜನ್ನು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಆಪ್ತಕಾರ್ಯದರ್ಶಿಯಾಗಿ 
ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 61 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 149 ಡಿಜಿಡಿ 2004, ಬೆಂಗಳೂರು, ದಿನಾಂಕ: 29ನೇ ಡಿಸೆಂಬರ್‌, 2004 
ದಿನಾಂಕ: 06.08.2004ರ ಸಂಖ್ಯೆ: ಸಿ2 (5) ದೂರು:24:04-05ರ ಸಾರ್ವಜನಿಕ ಶಿಕ್ಷಣ ಇಲಾಖಾ ಆಯುಕ್ತರ ಜ್ಞಾಪನದ ಮೂಲಕ 
ಅಮಾನತ್ತಿನಲ್ಲಿಡಲಾಗಿದ್ದ ಶ್ರೀ ಟಿ.ಆರ್‌. ನಾರಾಯಣಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕನಕಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇವರ ಮೇಲಿನ 
ಆರೋಪಗಳಿಗೆ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತ್ತನ್ನು ತೆರವು ಮಾಡಿ ಮುಂದಿನ ಆದೇಶವಾಗುವವರೆಗೂ 
ಸದರಿಯವರನ್ನು ಹಿರಿಯ ಉಪನ್ಯಾಸಕರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಮೈಸೂರು, ಇಲ್ಲಿಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಫ್‌.ಆರ್‌. ಸಂಬರಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಸೇವೆಗಳು-1,2). 


ಪಿ.ಆರ್‌. 62 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 751 ಎಂಎಸ್‌ಎಸ್‌ 2004, ಬೆಂಗಳೂರು, ದಿನಾಂಕ: 11ನೇ ಜನವರಿ, 2005 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಈ ಕೆಳಕಂಡ ಹಿರಿಯ ತಜ್ಞ ವೃಂದದ ವೈದ್ಯಾಧಿಕಾರಿಗೆ ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 60 ರನ್ವಯ ಅವರಿಗಿಂತ ಕಿರಿಯ ನೌಕರರಾದ ಡಾ: ಎಸ್‌.ಎಸ್‌. ಜವಳಿ ಇವರು ಮುಂಬಡ್ತಿ ಪಡೆದ 
ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ಸಹ ನಿರ್ದೇಶಕರ ಹುದ್ದೆಗೆ ವೇತನ ಶ್ರೇಣಿ ರೂ10,620-260-10,880-320- 
13,440-380-14,960ರಲ್ಲಿ ಪದೋನ್ನತಿ ನೀಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ಅವರ ಹೆಸರಿನ ಮುಂದೆ 
ನಮೂದಿಸಿರುವ ಹುದ್ದೆಗೆ ನೇಮಕ ಮಾಡಲಾಗಿದೆ. 











ಕ್ರಮ | ಹೆಸರು, ಪದನಾಮ ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಪದೋನ್ನತಿ ನೀಡಿ ನೇಮಕ ಮಾಡಿರುವ ಸ್ಥಳ 

ಸಂಖ್ಯೆ 

1. ಡಾ: ಎಂ.ಜಿ. ಪ್ರಸಾದ್‌ ಸಹನಿರ್ದೇಶಕರು (ಆರ್‌ಸಿಹೆಚ್‌), ಆಕುಕ ಸೇವೆಗಳ 
ಅಧೀಕ್ಷಕರು, ಕುಷ್ಠರೋಗ ನಿವಾರಣಾ ಆಸ್ಪತ್ರೆ, ನಿರ್ದೇಶನಾಲಯ, ಬೆಂಗಳೂರು 
ಮಾಗಡಿ ರಸ್ತೆ, ಬೆಂಗಳೂರು. 














ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ೩೫ 





ಮೇಲ್ಕಂಡ ಅಧಿಕಾರಿಯು ಸ್ಥಳನಿಯುಕ್ತಿ ಮಾಡಿರುವ ಹುದ್ದೆಗೆ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರವನ್ನೊಳಗೊಂಡಂತೆ 
ಸಂಬಂಧಪಟ್ಟವರೆಲ್ಲರಿಗೂ ಪ್ರಭಾರ ವರ್ಗಾವಣೆ ಪತ್ರವನ್ನು ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಎಸ್‌. ಜಗದೀಶಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 63 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 381 ಸಆಸೇ 2004, ಬೆಂಗಳೂರು, ದಿನಾಂಕ: 4ನೇ ಜನವರಿ, 2005 
ಡಾ: ಸಿ. ಸಿದ್ದರಾಮಯ್ಯ, ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, ಕೊರಟಗೆರೆ ಇವರನ್ನು ರೇಷ್ಮೆ ಸಚಿವರ ಆಪ್ತ 
ಕಾರ್ಯದರ್ಶಿ ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವನ್ವಯ, 
ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇದರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಮಾನ್ಯ ರೇಷ್ಮೆ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 64 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 244 ಆಸೇವ 2004, ಬೆಂಗಳೂರು, ದಿನಾಂಕ: 4ನೇ ಜನವರಿ, 2005 

ಪರಿಷತ್‌ ಕಾರ್ಯದರ್ಶಿ, ಬೆಳಗಾಂ ಮಹಾನಗರ ಪಾಲಿಕೆ, ಬೆಳಗಾಂ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) 
ಅಧಿಕಾರಿ, ಶ್ರೀ ಆರ್‌.ಜೆ. ಜೋಷಿ, ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, ಸಹಕಾರ ಸಚಿವರ ಆಪ್ತಕಾರ್ಯದರ್ಶಿಯಾಗಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವರ್ಗಾಯಿಸಿ 
ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 65 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 219 ಆಸೇವ 2004, ಬೆಂಗಳೂರು, ದಿನಾಂಕ: 10ನೇ ಜನವರಿ, 2005 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 2 ಆಸೇಜೆ 2004 ದಿನಾಂಕ: 09.11.2004ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌. ಸಮೂಹ-ಎ (ಹಿರಿಯ ಶ್ರೇಣಿ) 
ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಈ ಕೆಳಕಂಡ ಕೆ.ಎ.ಎಸ್‌. ಸಮೂಹ-ಎ (ಹಿರಿಯ ಶ್ರೇಣಿ) ಅಧಿಕಾರಿಗಳಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ.12,800-16,720ರ ವೇತನ ಶ್ರೇಣಿಯ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ವೃಂದಕ್ಕೆ 
ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 














ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಬಡ್ತಿ ಮೇಲೆ ನೇಮಕ ಮಾಡಿರುವ ಹುದ್ದೆ 

ಸಂಖ್ಯೆ 

1. ವಿ.ಜಿ. ದಿವಾಕರ್‌, ಸರ್ಕಾರದ ಉಪಕಾರ್ಯದರ್ಶಿ, ಸಿ.ಆ.ಸು.ಇ. (ಶಿಷ್ಯಾಚಾರ) 
ಸರ್ಕಾರದ ಉಪಕಾರ್ಯದರ್ಶಿ, ಸಿ.ಆ.ಸು.ಇ. (ಶಿಷ್ಠಾಚಾರ) ಹುದ್ದೆಯನ್ನು ಸರ್ಕಾರದ ಜಂಟಿ ಕಾರ್ಯದರ್ಶಿ ಎಂದು 

ಪದನಾಮೀಕರಿಸಿ ಮುಂದುವರಿಸಲಾಗಿದೆ. 

2. ಎಸ್‌.ಎನ್‌. ನಾಯಕ್‌, ಪ್ರಸಕ್ತ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಉಪಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್‌, ಶಿವಮೊಗ್ಗ. 

3. ಜೆ.ಹೆಚ್‌. ಕಾಂತ, ಪ್ರಸಕ್ತ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು, ಜಿಲ್ಲಾ ನೆರವು ಘಟಕ, ಜಿಲ್ಲಾ 
ಪಂಚಾಯತ್‌, ಧಾರವಾಡ. 











4. ಹೆಚ್‌. ಮೂರ್ತಿ, ಪ್ರಸಕ್ತ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಉಪಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್‌, ಚಿಕ್ಕಮಗಳೂರು. 

5. ಹೆಚ್‌.ಪಿ. ಶೆಲ್ಲಿಕೇರಿ, ಪ್ರಸಕ್ತ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಉಪ ಯೋಜನಾ ನಿರ್ದೇಶಕರು, ಕೆ.ಯು.ಐ.ಡಿ.ಎಫ್‌.ಸಿ. ಹುಬ್ಬಳ್ಳಿ. 

6. ಕೆ.ವಿ. ನಂಜುಂಡೇಗೌಡ, ಸರ್ಕಾರದ ಉಪಕಾರ್ಯದರ್ಶಿ, ಆ.ಕು.ಕ. ಇಲಾಖೆ 
ಸರ್ಕಾರದ ಉಪಕಾರ್ಯದರ್ಶಿ, ಆ.ಕು.ಕ. ಇಲಾಖೆ, (ವೈದ್ಯಕೀಯ ಶಿಕ್ಷಣ) ಹುದ್ದೆಯನ್ನು ಸರ್ಕಾರದ ಜಂಟಿ 
(ವೈದ್ಯಕೀಯ ಶಿಕ್ಷಣ) ಕಾರ್ಯದರ್ಶಿ ಎಂದು ಪದನಾಮೀಕರಿಸಿ 


ಮುಂದುವರಿಸಲಾಗಿದೆ. 

















೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ಭಾಗ - ೨ 






































ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಬಡ್ತಿ ಮೇಲೆ ನೇಮಕ ಮಾಡಿರುವ ಹುದ್ದೆ 

ಸಂಖ್ಯೆ 
ಎಸ್‌.ಹೆಚ್‌. ಕುದ್ರಿಮೋತಿ, ಪ್ರಸಕ್ತ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಮುಖ್ಯ ಆಡಳಿತಾಧಿಕಾರಿ, ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ, 
ಬೆಂಗಳೂರು. 

8. ಟಿ.ಬಿ. ಕೋಳಿ, ಪ್ರಸಕ್ತ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ರಿಜಿಸ್ಟಾರ್‌ (ಮೌಲ್ಯಮಾಪನ) ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಗುಲ್ಬರ್ಗಾ 

9. ಶಿವಯೋಗಿ ಸಿ. ಕಳಸದ್‌ ಪ್ರಸಕ್ತ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಕಂದಾಯ ಸಚಿವರ ಆಪ್ರಕಾರ್ಯದರ್ಶಿ. 

10. ಎನ್‌. ಜಯರಾಮ್‌, ಪ್ರಸಕ್ತ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಉಪ ಆಯುಕ್ತರು (ಪೂರ್ವ), ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು. 

11. ಬಿ.ಎಸ್‌. ಶೇಖರಪ್ಪ, ಪ್ರಸಕ್ತ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿ 
ಯೋಜನೆ, ಬೆಂಗಳೂರು. 

12. ಎಸ್‌.ಟಿ. ಅಂಜನ್‌ಕುಮಾರ್‌, ಪ್ರಸಕ್ತ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಮುಖ್ಯ ಜಾಗೃತಾಧಿಕಾರಿ (ಜಾಗೃತ ದಳ), ಆರೋಗ್ಯ ಮತ್ತು ಕುಟುಂಬ 
ಕಲ್ಮಾಣ ಸೇವೆಗಳ ಇಲಾಖೆ, ಬೆಂಗಳೂರು. 





ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 
1) ಕೆ.ಎ.ಎಸ್‌. ಸಮೂಹ-ಎ-(ಹಿರಿಯ ಶ್ರೇಣಿ) ವೃಂದದ ಜೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿದ ನಂತರ ಪರಾಮರ್ಶಿಸಲಾಗುವುದು. 
2) ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಮತ್ತು ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ವೃಂದದ ಜೇಷ್ಠತಾ ಪಟ್ಟಿಗಳ ಬಗ್ಗೆ ಬಾಕಿಯಿರುವ ನ್ಯಾಯಾಲಯ 
ಪ್ರಕರಣಗಳಲ್ಲಿ ಆಗುವ ಅಂತಿಮ ತೀರ್ಪಿನ ನಂತರ ಪುನರ್‌ ವಿಮರ್ಶಿಸಲಾಗುವುದು. 
3) ಪೋಷಕ ವೃಂದಗಳ ಜೇಷ್ಠತಾ ಪಟ್ಟಿಗಳ ಪರಿಷ್ಕರಣೆಯ ನಂತರ ಪರಾಮರ್ಶಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 465 ಆಸೇಇ 2004, ಬೆಂಗಳೂರು, ದಿನಾಂಕ: 3ನೇ ಜನವರಿ, 2005 
ಶ್ರೀ ಬಿ.ಎನ್‌. ಸುರೇಶ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಹಾಲಿ ಕಾರ್ಯಕಾರಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಪಾನೀಯ ನಿಗಮ 
ನಿಯಮಿತ, ಬೆಂಗಳೂರು, ಇವರಿಗೆ ದಿನಾಂಕ: 10.01.2005ರಿಂದ 21.01.2005 ರವರೆಗೆ ಸಿಂಗಪುರ ಪ್ರವಾಸ ಕೈಗೊಳ್ಳುವ ಸಲುವಾಗಿ ಕರ್ನಾಟಕ 
ನಾಗರೀಕ ಸೇವಾ ನಿಯಮ 112 ರ ಪ್ರಕಾರ ಗಳಿಕೆ ರಜೆಯನ್ನು ಮಂಜೂರು ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2. 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 160 ಆಸೇವ 2004, ಬೆಂಗಳೂರು, ದಿನಾಂಕ: 1ನೇ ಜನವರಿ, 2005 
ಸದಸ್ಯ ಕಾರ್ಯದರ್ಶಿ, ರಾಜ್ಯ ಯೋಜನಾ ಮಂಡಳಿ, ಬೆಂಗಳೂರು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಬಿ. ಶಿವಪ್ಪ, ಕೆ.ಎ.ಎಸ್‌. 
(ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನಿರ್ದೇಶಕರು, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಬೆಂಗಳೂರು ಹುದ್ದೆಗೆ- ಶ್ರೀ ಜಿ. ರಾಮಚೆಂದ್ರ ಇವರ ಸ್ಥಾನದಲ್ಲಿ ನೇಮಿಸಿದೆ. 


ಪಿ.ಆರ್‌. 66 


ಪಿ.ಆರ್‌. 67 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 241 ಆಸೇವ 2004, ಬೆಂಗಳೂರು, ದಿನಾಂಕ: 4ನೇ ಜನವರಿ, 2005 
ಆಯುಕ್ತರು, ನಗರಸಭೆ, ಬೊಮನಹಳ್ಳಿ, ಬೆಂಗಳೂರು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, 
ಶ್ರೀ ಸಿ.ಎಂ. ರಾಜೇಂದ್ರ ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂದಕ್ಕೆ ಪಡೆದು ವೈದ್ಯಕೀಯ ಶಿಕ್ಷಣ 
ಸಚಿವರ ಆಪ್ತಕಾರ್ಯದರ್ಶಿಯಾಗಿ ಮುಂದಿನ ಆದೇಶದವರೆಗೆ ಅಥವಾ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ವರ್ಗಾಯಿಸಿ ನೇಮಿಸಿದೆ. 


ಪಿ.ಆರ್‌. 68 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 69 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ೩೭ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 380 ಸಅಸೇ 2004, ಬೆಂಗಳೂರು, ದಿನಾಂಕ: 4ನೇ ಜನವರಿ, 2005 

ಶ್ರೀ ಕೆ.ಜಿ. ಶಾಂತರಾಮ, ಜಂಟಿ ನಿರ್ದೇಶಕರು, ಕೃಷಿ ಮಾರುಕಟ್ಟೆ ಇಲಾಖೆ ಪ್ರಸ್ತುತ ಹಣ್ಣು ಮತ್ತು ತರಕಾರಿಗಳ ವಿಶೇಷ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿ ಇವರನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಆಪ್ತಕಾರ್ಯದರ್ಶಿ ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವನ್ವಯ, ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 70 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2. 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 142 ಸಅಸೇ 2004, ಬೆಂಗಳೂರು, ದಿನಾಂಕ: 6ನೇ ಜನವರಿ, 2005 

ಶ್ರೀ ಎಂ.ಎಸ್‌. ಕೃಷ್ಣಮೂರ್ತಿ, ನಿವೃತ್ತ ಹಿರಿಯ ಲೆಕ್ಕಾಧಿಕಾರಿ, ಮಹಾಲೇಖಪಾಲರ ಕಛೇರಿ, ಬೆಂಗಳೂರು ಇವರು ಕರ್ನಾಟಕ ಸರ್ಕಾರ 
ಸಚಿವಾಲಯದ ಆರ್ಥಿಕ ಇಲಾಖೆಯಲ್ಲಿನ ವಿಶೇಷಾಧಿಕಾರಿ (ಗಣಕೀಕರಣ) ಹುದ್ದೆಯಲ್ಲಿನ ಗುತ್ತಿಗೆ ಆಧಾರದ ನೇಮಕಾತಿ ಅವಧಿಯನ್ನು ಈಗಿರುವ ಷರತ್ತು 
ಹಾಗೂ ನಿಬಂಧನೆಗಳೊಂದಿಗೆ ದಿನಾಂಕ: 06.12.2003ರಿಂದ ದಿನಾಂಕ: 05.12.2005ರವರೆಗೆ ವಿಸ್ತರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 71 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 400 ಸಅಸೇ 2004, ಬೆಂಗಳೂರು, ದಿನಾಂಕ: 3ನೇ ಜನವರಿ, 2005 

ಶ್ರೀ ಎ. ನಾಗೇಂದ್ರ, ಅಧೀಕ್ಷಕ ಅಭಿಯಂತರರು (ಭೂ ಅಭಿವೃದ್ಧಿ ಅಧಿಕಾರಿ) ಕಾಡಾ, ಗುಲ್ಬರ್ಗಾ ಇವರನ್ನು ಉಪ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಸಂಪರ್ಕ ಮತ್ತು ಕಟ್ಟಡಗಳು) ಕರ್ನಾಟಕ ಸರ್ಕಾರ ಸಚಿವಾಲಯ ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವನ್ಹಯ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಉಪ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ (ಸಂಪರ್ಕ ಮತ್ತು ಕಟ್ಟಡಗಳು) ಕರ್ನಾಟಕ ಸರ್ಕಾರ ಸಚಿವಾಲಯ ಖಾಲಿ 
ಹುದ್ದೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 72 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 233 ಆಸೇವ 2004, ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್‌, 2004 

ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ (KIMS), ಹುಬ್ಬಳ್ಳಿ, ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. 
(ಆಯ್ಕೆ ಶ್ರೇಣಿ) ಅಧಿಕಾರಿ, ಶ್ರೀ ಕೆ.ಡಿ. ಬಿರ್ಜೆ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ಆಯುಕ್ತರು, ಬೆಳಗಾಂ ಮಹಾನಗರ ಪಾಲಿಕೆ, ಬೆಳಗಾಂ ಹುದ್ದೆಗೆ- ಶ್ರೀ ಬಿ.ಎಫ್‌. ಪಾಟೀಲ್‌, ಇವರ ಸ್ಥಾನದಲ್ಲಿ 
ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

ಆಯುಕ್ತರು, ಬೆಳಗಾಂ ಮಹಾನಗರ ಪಾಲಿಕೆ, ಬೆಳಗಾಂ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, 
ಶ್ರೀ ಬಿ.ಎಫ್‌. ಪಾಟೀಲ್‌, ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯಿಂದ ಹಿಂದಕ್ಕೆ ಪಡೆದು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ (1/5), ಹುಬ್ಬಳ್ಳಿ, ಹುದ್ದೆಗೆ- 
ಶ್ರೀ ಕೆ.ಡಿ. ಬಿರ್ಜೆ, ಇವರ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 73 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 380 ಸಅಸೇ 2003, ಬೆಂಗಳೂರು, ದಿನಾಂಕ: 21ನೇ ಡಿಸೆಂಬರ್‌, 2004 
ಕರ್ನಾಟಕ ಸರ್ಕಾರ ಸಚಿವಾಲಯದ ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಸ್‌.ಜಿ. ನಾರಾಯಣ, ಅಧೀನ ಕಾರ್ಯದರ್ಶಿ (ಕ.ನಾ.ಸೇ. ನಿಯಮ 32ರ ಅಡಿಯಲ್ಲಿ ಇವರನ್ನು ಆರ್ಥಿಕ 


೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ಭಾಗ - ೨ 





ಇಲಾಖೆಯಲ್ಲಿ ಖಾಲಿ ಇರುವ ಅಧೀನ ಕಾರ್ಯದರ್ಶಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 74 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 485 ಡಿಪಿಐ 2003, ಬೆಂಗಳೂರು, ದಿನಾಂಕ: 4ನೇ ಜನವರಿ, 2005 

ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಕೆಳಕಂಡ ಪ್ರಾಂಶುಪಾಲರುಗಳಿಗೆ ಕೆ.ಎ.ಟಿ. ಅರ್ಜಿ ಸಂಖ್ಯೆ: 3540-41/98ರಲ್ಲಿ ನ್ಯಾಯಮಂಡಳಿ 
ನೀಡಿರುವ ತೀರ್ಪಿನನ್ವಯ ಪ್ರಾಂಶುಪಾಲರ ವೃಂದದ ಜೇಷ್ಠತಾ ಪಟ್ಟಿಯನ್ನು ಅಂತಿಮವಾಗಿ ಪರಿಷ್ಕರಿಸುವುದರಿಂದ ಜೇಷ್ಠತೆಯಲ್ಲಿ ಉಂಟಾಗಬಹುದಾದ 
ಬದಲಾವಣೆಯನ್ವಯ ಪರಿಷ್ಕರಣೆಯ ಷರತ್ತಿಗೆ ಒಳಪಟ್ಟು ವೇತನಶ್ರೇಣಿ ರೂ.9580-14200ರ ಪದವಿಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ 
ವೃಂದದ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ, ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆ ಮತ್ತು ಸ್ಥಳಗಳಿಗೆ ಮುಂದಿನ 
ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 


























ಕ್ರಮ ಹೆಸರು ಮತ್ತು ವಿಳಾಸ ಬಡ್ತಿ ನೀಡಿ ನೇಮಕ ಮಾಡಲಾದ ಹುದ್ದೆ ಮತ್ತು ಸ್ಥಳ 

ಸಂಖ್ಯೆ 

1. ಶ್ರೀ ಆರ್‌. ಗೋವರ್ಧನ್‌, ಉಪ ನಿರ್ದೇಶಕರು, ಪದವಿಪೂರ್ವ ಮತ್ತು ವೃತ್ತಿ ಶಿಕ್ಷಣ 
ಪ್ರಾಂಶುಪಾಲರು, ಸಪಪೂಕಾ, ಅರಸಾಪುರ, ದಾವಣಗೆರೆ ಜಿಲ್ಲೆ. ಇಲಾಖೆ, ಕೋಲಾರ ಜಿಲ್ಲೆ. 

2. ಶ್ರೀ ಕೆ. ಕೆಂಚಪ್ಪ, ಉಪ ನಿರ್ದೇಶಕರು, ಪದವಿಪೂರ್ವ ಮತ್ತು ವೃತ್ತಿ ಶಿಕ್ಷಣ 
ಪ್ರಾಂಶುಪಾಲರು, ಸಪಪೂ ಕಾಲೇಜು, ಹೊಸದುರ್ಗ. ಇಲಾಖೆ, ಶಿವಮೊಗ್ಗ ಜಿಲ್ಲೆ. 

3. ಶ್ರೀ ಎಂ.ಎಲ್‌. ಕಾನಡೆ ಉಪ ನಿರ್ದೇಶಕರು, ಪದವಿಪೂರ್ವ ಮತ್ತು ವೃತ್ತಿ ಶಿಕ್ಷಣ 
ಪ್ರಾಂಶುಪಾಲರು, ಸಪಪೂ ಕಾಲೇಜು, ಉಡುಪಿ. ಇಲಾಖೆ, ಉಡುಪಿ ಜಿಲ್ಲೆ. 

4. ಶ್ರೀ ಪಿ. ಮಹಾಬಲೇಶ್ವರ ಭಟ್‌, ಉಪ ನಿರ್ದೇಶಕರು, ಪದವಿಪೂರ್ವ ಮತ್ತು ವೃತ್ತಿ ಶಿಕ್ಷಣ 
ಪ್ರಾಂಶುಪಾಲರು, ಸಪಪೂಕಾ, ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. ಇಲಾಖೆ, ಉತ್ತರ ಕನ್ನಡ ಜಿಲ್ಲೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಫ್‌.ಆರ್‌. ಸಂಬರಗಿ 
ಪಿ.ಆರ್‌. 75 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಸೇವೆಗಳು-1,2). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 168 SFP 2004, Bangalore, Dated:28" December, 2004 
The following officers of 1996 batch borne on Karnataka Cadre of IFS, are promoted to officiate in 
the Junior Administrative Grade (Non-Functional) of IFS viz., in the scale of Rs. 12,000-375-16,500 with 
effect from 01.01.2005. 
1. Sri Vijay Ranjan Singh. 
Sri Anil Kumar Ratan. 
Smt. V. Geethanjali. 
Sri B.D. Prasanna Kumar. 
Sri K.M. Narayana Swamy. 


ಆ »UN 


By Order and in the name of the Governor of Karnataka, 
K. SUDHAKARA SHETTY 
P.R. 76 Under Secretary to Government, 
Department of Personnel and Administrative Reforms (Services-l). 
HIGH COURT OF KARNATAKA 
NOTIFICATION 
No. LCA Il. 339/2004, Bangalore, Dated: 6" January, 2005 
Sri K. Govindan, Chief Administrative Officer, working in the District and Sessions Court, Mysore 
is permitted to retire from service, with effect from the afternoon of 31.03.2005 on attaining the age of 
Superannuation, under Rule 95(1) of K.C.S.Rs. 
By Order, 
P.R. 77 P.M. ANANDAKRISHNA SETTY 
Assistant Registrar. 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ೩೯ 





HIGH COURT OF KARNATAKA 
NOTIFICATION 
No. GOB. Il. 426/2004, Bangalore, Dated: 11" January, 2005 

In exercise of the powers conferred by sub-section (2) of Section 18 of the Code of Criminal 
Procedure, 1973 (Central Act 2 of 1974), the High Court of Karnataka hereby continues the appointment 
of Sri D. Nagaraje Gowda, as Special Metropolitan Magistrate (Railways), Bangalore, made in the High 
Court Notification No. GOB. ll 147/2003 dated: 09.01.2004 for a further period of one year from 
09.01.2005 or until further orders, whichever is earlier. 

By Order of the High Court, 
P.R. 78 N. ANANDA 
Registrar General. 


DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 69 PRB 2004, Bangalore, Dated:1° January, 2005 
Lt. Vikas Guleria (05000N) of the Indian Navy is appointed as ADC to the Governor of Karnataka, 
with immediate effect. The terms and conditions of his deputation will be issued separately. 


By Order and in the name of the Governor of Karnataka, 
MOHAMED ALLAM K. 
Under Secretary to Government, 
Department of Personnel and Administrative Reforms (Political). 


NOTIFICATION 
No. DPAR 166 SFP 2004, Bangalore, Dated:13" December, 2004 

The Services of Sri Vijaya Kumar Gogi, IFS, (KN-88), Deputy Conservator of Forests, Kollegal 
Division, Kollegal are placed at the disposal of Planning, Science and Technology Department, Bangalore 
with immediate effect and until further orders for posting him as Project Officer, Forestry, Bio-mass 
Energy for Rural India Project under UNDP-GEF, ICEF-Government of Karnataka Project in the 
Karnataka State Council for Science and Technology, Indian Institute of Science, Bangalore on 
deputation basis in the existing vacancy. 

The terms and conditions of deputation will be issued separately. 


P.R. 79 


By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
Department of Personnel and Administrative Reforms (Services-l). 


NOTIFICATION 
No. DPAR 607 SAS 2004, Bangalore, Dated:14" December, 2004 
Sri Yogendra Tripathy, IAS (KN-85), is accorded proforma promotion to the Super Time Scale of 
IAS viz. Rs. 18,400-500-22,400 in terms of Government of India letter No.11030/17/93-AIS(Il) dated: 
11.04.2001. With effect from 21.05.2001 i.e. the date from which his junior Sri E. Venkataiah, IAS (KN 85) 
was promoted to the Super Time Scale in a cadre post vide Government Notification No. DPAR 9 SAS 
2001 Dated: 21.05.2001. 


P.R. 81 


By Order and in the name of the Governor of Karnataka, 
K. SUDHAKARA SHETTY 
P.R. 82 Under Secretary to Government, 
Department of Personnel and Administrative Reforms (Services-l). 


NOTIFICATION 
No. DPAR 141 SFP 2004, Bangalore, Dated:1° January, 2005 
Sri B. Chikkappaiah, IFS (KN 94) Deputy Conservator of Forests, Social Forestry Division, 713 
Panchayat, Bellary is transferred with immediate effect and posted until further orders as Deputy 
Conservator of Forests, Bellary Division, Bellary vice Sri S. Muthaiah, IFS transferred. 


By Order and in the name of the Governor of Karnataka, 
S. SELVAKUMAR 
Deputy Secretary to Government, 
Department of Personnel and Administrative Reforms (Services). 


P.R. 83 


೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೦೫ ಭಾಗ - ೨ 





NOTIFICATION 
No. DPAR 134 SFP 2004, Bangalore, Dated:5" January, 2005 
The Services of Sri H.C. Kantharaju IFS, Deputy Conservator of Forests and Regional Manager, 
Karnataka State Forest Industries Corporation Ltd., Darwad, are withdrawn from the Forest, Ecology and 
Environment Department, Bangalore with immediate effect and he is transferred until further orders as 
Deputy Conservator of Forests, Chickmagalur Division, Chickamagalur, vice Sri Harikumar Jha, IFS 
transferred. 


By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
Department of Personnel and Administrative Reforms (Services-l). 


NOTIFICATION 
No. DPAR 672 SAS 2004, Bangalore, Dated:1° January, 2005 

Sri Rakesh Singh, IAS (KN-89) presently working as Officer on Special Duty to Deputy Chairman, 
Rajya Sabha, New Delhi, on Central Deputation is accorded proforma promotion to the Supertime Scale 
of IAS viz., Rs. 18,400-500-22,400 as per Government of India letter No. 11030/17/93-AIS (1) dated: 
11.04.2001 with effect from the date his junior Shri B.R. Jayaramaraja Urs, IAS is promoted to the 
Supertime Scale Cadre post. 

Smt. Shalini Rajneesh, IAS (KN 89) presently working as Director, Department of Women and 
Child Development, New Delhi, on Central Deputation is accorded proforma promotion to the Supertime 
Scale of IAS viz., Rs. 18,400-500-22,400 as per Government of India letter No. 11030/17/93-AIS (Il) 
Dated: 11.04.2001 with effect from the Date her junior Shri B.R. Jayaramaraja Urs, IAS is promoted to the 
Supertime Scale Cadre post. 

Sri Jawaid Akhtar, IAS (KN 89), Additional Secretary to Chief Minister is promoted to officiate in 
the Supertime Scale of IAS viz., Rs. 18,400-500-22,400 with immediate effect and posted until further 
orders as Secretary to Chief Minister, in the upgraded post. 

Shri Raj Kamal, IAS (KN 89), presently on International assignment, is accorded proforma 
promotion to the Supertime Scale of IAS viz., Rs. 18,400-500-22,400 with effect from the date his junior 
Shri B.R. Jayaramaraja Urs, IAS is promoted to the Supertime Scale Cadre post. 

Sri Syed Zameer Pasha, IAS (KN 89), Director, Agriculture Marketing, Bangalore is promoted to 
officiate in the Supertime Scale of IAS viz., Rs.18,400-500-22,400 with immediate effect and he is posted 
as Commissioner for Agricultural Marketing, Bangalore, in the upgraded post. 

Sri B.A. Harish Gowda, IAS (KN 89), CEO, KIADB, Bangalore, is promoted to officiate in the 
Supertime Scale of IAS viz. Rs.18,400-500-22,400 with immediate effect and he is continued as CEO, 
KIADB, Bangalore, in the upgraded post. 

Shri B.R. Jayaramaraja Urs, IAS, (KN 89), Joint Commissioner of Excise, Bangalore, is promoted 
to officiate in the Super Time Scale of IAS viz. Rs. 18,400-500-22,400 with immediate effect and is posted 
for a day as Secretary to Government (Panchayat Raj) RD & PR Department, Bangalore against the 
existing vacancy. From the next day, his services are placed at the disposal of Finance Department for 
being posted as Managing Director, Karnataka State Financial Corporation, Bangalore vice Shri V. 
Umesh, IAS, transferred. 


P.R. 84 


By Order and in the name of the Governor of Karnataka, 
K. SUDHAKARA SHETTY 
P.R. 85 Under Secretary to Government, 
Department of Personnel and Administrative Reforms (Services-l). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 190 ಸಅರ 2004, ಬೆಂಗಳೂರು, ದಿನಾಂಕ: 28ನೇ ಡಿಸೆಂಬರ್‌, 2004 
ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 3 ಎಸ್‌ಆರ್‌ಎಸ್‌ 2002, ದಿನಾಂಕ: 28.12.2002ರ ಪ್ರಕಾರ ಶ್ರೀ ಎಸ್‌.ಆರ್‌. ಹಿರೇಮಠ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇಲಾಖೆ (ಕಾರ್ಯಾಧ್ಯಾಯನ-2) ಇವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ ದಿನಾಂಕ: 23.12.2004 ರಿಂದ 
30 ದಿನಗಳನ್ನು ಒಪ್ಪಿಸಿಕೊಂಡು 2003-04ನೇ ಬ್ಲಾಕ್‌ನಲ್ಲಿ ರಜೆ ನಗದೀಕರಣ ಸೌಲಭ್ಯವನ್ನು ಪಡೆಯಲು ಮಂಜೂರಾಗಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 86 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


